ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ್ನೆ ಸಂಖ್ಯೆ : 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ರ 


02. 


2095 
ಶ್ರೀ ಮುನಿರಾಜು ಗೌಡ ಪಿ.ಎಂ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


03. ಉತ್ತರಿಸುವ ದಿನಾಂಕ 17.03.2022 
04. ಉತ್ತರಿಸುವ ಸಜೆವರು ಮಾನ್ಯ ಗೃಹ ಸಜೆವರು 

ಕಸಂ ಪಶ್ನೆ ಉತ್ತರೆ 

ಅ) | ಪೊಲಿಸ್‌ ಇಲಾಖೆಯಲ್ಲಿ ಕರ್ತವ್ಯ ಪೊಲೀಸ್‌ ಇಲಾಖೆಯಲ್ಲಿ ” ಕರ್ತವ, 
ನಿರ್ವಹಿಸುತ್ತಿರುವ ಎಎಸ್‌ಐ, ಹೆಜ್‌ಸಿ, | ರ್ಧಹಿಸುತ್ತಿರುವ ಹೆಚ್‌ಸಿ ಮತ್ತು ಪಿಸಿ ರವರುಗಳಿಗೆ 
ಮತ್ತು ಏಸಿ ಗಳಿಗೆ ಪ್ರತಿ ವರ್ಷ ಒಂದು ವ್ಯ ವರ್ಷ 30 ದಿನಗಳೆ ಹಾಗೂ ಪಿಎಸ್‌ಐ ಮತ್ತು 
ತಿಂಗಳ ವೇತನವನ್ನು ಹೆಚ್ಚುವರಿಯಾಗಿ ಎ.ಎಸ್‌.ಐ ರವರುಗಳಿಗೆ 15 ದಿನಗಳ ಪತ್ರಾಂಕಿತ ರಜಾ 
ನೀಡುತ್ತಿದ್ದು. ಈ ಶ್ರಮದಾಯಕ ಕಲಸಗಳನ್ನು ವದನ್ನು ನೀಡಲಾಗುತ್ತದೆ. K 
ಮಾಡುವ ಸಿಬ್ಬಂದಿಗಳಿಗೆ ನಿಷ್ಠ ಎರಡು ಸದರಿ. ಸಿಬ್ಬಂದಿಗಳಿಗೆ ಎರಡು ತಿಂಗಳ ವೇತನ 
ತಿಂಗಳ ವೇತನವನ್ನು ನೀಡುವ ಕುರಿತು ಮಂಜೂರು ಮಾಡುವ ಪ್ರಸಾವನೆ ಇರುವುದಿಲ್ಲ. 
ಸರ್ಕಾರ ಕ್ರಮ ಕೈಗೊಳ್ಳುವುದೆ; - 5 

ಆ) | ಹೆಚ್‌.ಸಿ ಮಪ್ತ'ಎಸಿ'ಗಳಿಗೆ ಮಾತ್ರಷೇ ಪ್ರತಿ 
ವರ್ಷ ಒಂದು ತಿಂಗಳ ವೇತನವನ್ನು ಎ.ಎಸ್‌.ಐ ಹುದ್ದೆಯಿಂದ ಎಸ್‌.ಪಿ 
ಹೆಚ್ಚುವರಿಯಾಗಿ ನೀಡುತ್ತಿದ್ದು, ಎ.ಎಸ್‌.ಐ, | (ನಾನ್‌-ಐಪಿಎಸ್‌) ಹುದ್ದೆಗಳ ವರೆಗಿನ ಅಧಿಕಾರಿ / 
ಹುದ್ದೆಯ ಸಿಬ್ಬಂದಿಗಳಿಗೆ ಕೇವಲ 15 ದಿನಗಳ ಸಿಬ್ಬಂದಿಯವರುಗಳಿಗೆ 30 ದಿನಗಳ ಪತ್ರಾಂಕಿತ ರಜಾ 
ವೇತನವನ್ನು ' ಮಾತ್ರವೇ ನೀಡುತ್ತಿರುವುದು ವೇತನ ಮಂಜೂರು ಮಾಡುವ ಪ್ರಸಾವನೆ ಸದ್ಯಕ್ಕೆ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಸರ್ಕಾರದ ಪರಿಶೀಲನೆಯಲ್ಲಿ ಇರುವುದಿಲ್ಲ. 
ಎ.ಎಸ್‌.ಐ. ಹುದ್ದೆಯ ಸಿಬ್ಬಂದಿಗಳಿಗೂ ಒಂದು 
ತಿಂಗಳ ವೇತನ ನೀಡಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 

HD/49/PPS/2022 


LO 


ಮಾನ್ಯ ಗೃಹ ಸಚಿವರು 


